ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1468 
ಸದಸ್ಯರ ಹೆಸರು : ಡಾ ಚಂದ್ರಶೇಖರ್‌ ಬಿ. ಪಾಟೀಲ್‌ 
ಉತ್ತರಿಸಬೇಕಾದ ದಿನಾಂಕ : 10-03-2022 
ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಕಸ ಪತ್ತೆ CC 
[ಅ'ಕಲ್ಯಾಣ`ಕರ್ನಾಟಕ'ಭಾಗದ್‌' ಬಂದಿದೆ. 
ಹೆಚ್ಚು ಅಕ್ರಮ" ಮರಳು 
ಸಾಗಣೆ ದಂಧೆ 
ನಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ 


ಬಂದಿದೆಯೇ? 
ಆ [ಬಂದಿದ್ದಲ್ಲಿ `ಆಕ್ರಮ'ಮರಳು ಕಲ್ಯಾಣ ಕರ್ನಾಟಕ್‌ 'ಭಾಗದಕ್ಲಿ ಆಮ ಮರಳು ಸಾಗಾಣ್‌ 


ಸಾಗಾಣಿ ದಂಧೆಕೋರರ | ದಂಧೆಕೋರರ ವಿರುದ್ಧ ದಾಖಲಾದ ಪ್ರಕರಣಗಳ ವಿವರ 
ವಿರುದ್ಧ ಎಷ್ಟು ಪ್ರಕರಣಗಳು | ಕೆಳಗಿನಂತಿದೆ. 


ದಾಖಲಾಗಿವೆ? (ವಿವರ 
ನೀಡುವುದು) ವರ್ಷ 
ಸ: ಫ್ರಟಕ 3015 T2030 TTA 


5 [ಬೀದರ್‌ 1 [) 0) 
LCE 225 IS 
| SS RS — Be 
7 [ಬಳ್ಳಾರಿ 207 TTS ITT 
8 ವಿಜಯನಗರ 187 7 1307 III TA 

ಒಟ್ಟು 1277 | 768 | 684 1 130 


[877ಕಕಮ ಕಪ ನಗಣ ನವ ಪನ್‌ ನ್‌ ಸಾಗಣಿ ದಂಥ ತಡಹರ್‌ ಗಾಂಡ್‌ 3ವಾ 


ನಂಥ: ತಡೆಯಲು" ಸರ್ಕಾರ ಅಕ್ರಮ ಮರಳು ಸಾಗಾಣಿಕೆಯಾಗದಂತೆ ಚೆಕ್‌ 
ಸಿರೂಂಡ ಸ್ರಧುಗಳೇನ್ಲಾ ಪೋಸ್ಟ್‌ಗಳನ್ನು ನಿರ್ಮಿಸಿ ವಾಹನಗಳನ್ನು ತಪಾಸಣೆ 
ಮಾಡಿ ಯಾವುದೇ ರೀತಿಯಲ್ಲಿ ಆಕ್ರಮವಾಗಿ ಮರಳು 
ಗಣಿಕಾರಿಕೆ ಚಟುವಟಕೆಗಳು ' ನಡೆಯದಂತೆ ನಿಗಾ 
ವಹಿಸಲಾಗಿದೆ. ರಾತ್ರಿ ಗಸ್ತು ಮತ್ತು ಹಗಲು ಗಸ್ತು ಸಬ್‌ 
ಬೀಟ್‌ ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನು ನಿಯೋಜನೆ 
ಮಾಡಲಾಗುತ್ತಿದೆ. 


2. ಈ ಸಮಯದಲ್ಲಿ ಅಕ್ತಮ ಮರಳು ಸಾಗಾಣಿಕೆ ಕಂಡು 
ಬಂದಲ್ಲಿ ಅಂಥಹವರ ವಿರುದ್ಧ ಕಾನೂನು ಕ್ರಮ 
ಕೈಗೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ 
ಒಳಪಡಿಸಲಾಗುತ್ತಿದೆ. 

ಕಶಿ 


-2- y pas 


3, ಮಹಾರಾಷ್ಟ್ರ ರಾಜ್ಯಕ್ಕೆ ಹೊಂದಕೊಂಡಿರುವ ಹ್ಳಿಗಳಲ್ಲಿ 
ಸಭೆಗಳನ್ನು ಮಾಡಿ ಸಾರ್ವಜನಿಕರಿಗೆ .ಈ ಕುರಿತು 
ತಿಳುವಳಿಕೆ ನೀಡಿ ಅಹಿತಕರ ಘಟನೆಗಳು ನಡೆಯದಂತೆ 


ನಿಗಾವಹಿಸಲಾಗಿದೆ. 


4, ಅರಣ್ಯ ಕಂದಾಯ, ಲೋಕೋಪಯೋಗಿ, ಗಣಿ & ಭೂ 
ವಿಜ್ಞಾನ ಇಲಾಖೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, 
ಇತರೆ ಇಲಾಖೆಗಳಿಗೆ ಅಗತ್ಯ ಸಹಕಾರವನ್ನು ಒದಗಿಸಿ 
ಯಾವುದೇ ರೀತಿಯ ಅಕ್ರಮ ಮರಳು ಗಣಿಗಾರಿಕೆ ಮತ್ತು 
ಸಾಗಾಣಿಕೆ ನಡೆಯದಂತೆ ಕ್ರಮಕ್ಕೆಗೊಳ್ಳಲಾಗುತ್ತಿದೆ. ಈ 
ವಿಷಯದಲ್ಲಿ ನಿರ್ಲಕ್ಷತನ ತೋರುವ ಅಧಿಕಾರಿ/ 
ಸಿಬ್ಬಂದಿಯವರ ವಿರುದ್ದ ಕಟ್ಟುನಿಟ್ಟಿನ 
ಕ್ರಮಕ್ಕೆಗೋಳ್ಳಲಾಗುತ್ತಿದೆ. 


5, ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪತ್ರ ಪಡೆದು ಮರಳು 
ಸಾಗಿಸುವ ವಾಹನಗಳನ್ನು ನಿಯಮಿತವಾಗಿ' ತಪಾಸಣೆ 
ಮಾಡಿ ನಕಲಿ ಪರ್ಮಿಟ್ಟುಗಳನ್ನು ಪಡೆದು ಮರಳನ್ನು 
ಸಾಗಿಸುವ ವಾಹನಗಳ ಮೇಲೆ ಕಾನೂನು ರೀತ್ಯಾ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


| LN 


ಸಂಖ್ಯೆೇಹೆಚ್‌ಡಿ 104 ಎಸ್‌ಎಸ್‌ಟ 2022 


Re; ಸೆ 


ಗೃಹ ಸಚಿವರು 


